Pa 


ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 212 
ಸದಸ್ಯರ ಹೆಸರು ಶಿ ಅರವಿಂದ ಕುಮಾರ್‌ ಅರಳಿ 
ಉತ್ತರಿಸುವ ದಿನಾಂಕ 02/02/2021 | 
ಉತ್ತರಿಸುವವರು ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
ಪ್ರಶ್ನೆಗಳು ಉತ್ತರ 
ಬೀದರ್‌ : ಜಿಲ್ಲೆಯ ರೇಷ್ಮೆ ಬಂದಿದೆ, 


ಇಲಾಖೆಯಲ್ಲಿ ಒಟ್ಟು 53 
ಹುದ್ದೆಗಳು (ಹೊಸ ತಾಲ್ಲೂಕು 
ಸೇರಿ) ಖಾಲಿ ಇರುವುದು 


ಸರ್ಕಾರದ ಗಮನಕ್ಕೆ 
ಬಂದಿದೆಯೆಣ ಬಂದಿದ್ದಲ್ಲಿ 
ಅವುಗಳನ್ನು ಭರ್ತಿ 


ಮಾಡುವುದು ಯಾವಾಗ? 


ಬೀದರ್‌ ಜಿಲ್ಲೆಯಲ್ಲಿ ರೇಷ್ಮ ಇಲಾಖೆಯಲ್ಲಿ ಕೆಳಕಂಡಂತೆ 
ಒಟ್ಟು 57 ಹುದ್ದೆಗಳು ಖಾಲಿ ಇರುತ್ತದೆ. 


ಖಾಲಿಯಿರುವ 


ಕೇಡರ್‌ | ಮಂಜೂರಾದ | ಭರ್ತಿಯಾದ 
ಹುದ್ದೆಗಳು | ಹುದ್ದೆಗಳು | ಹುದ್ದೆಗಳ. 
ಎ 1 1] 0 
ಬಿ 6 1 5 
ಸಿ 67 21 46 
ದಿ 9 3 6 
ಒಟ್ಟು 83 26 57 


ಬೀದರ್‌ ಜಿಲ್ಲೆಯೂ ಸೇರಿದಂತೆ ಇಲಾಖೆಯಲ್ಲಿ ಖಾಲಿಯಿರುವ 
ಹುದ್ಮೆಗಳ ಹೈಕಿ ನಿರೀಕ್ಷಕರು (Sericulture Inspector) , ರೇಷ್ಮೆ 
ಪ್ರದರ್ಶಕರು(ericulture Demonstrator) ಹಾಗೂ ರೇಷ್ಮೆ 
ಪ್ರವರ್ತಕರ (Sericulture Operative) ಒಟ್ಟು 733 ಹುದ್ಮೆಗಳನ್ನು 
ಭರ್ತಿ ಮಾಡುವ ಪ್ರಕ್ರಿಯೆಯಲ್ರಿರುತ್ತದೆ. 


[ಬೀದರ್‌ ಜಿಲ್ಲೆಯಲ್ಲಿ ರೇಷ್ಮೆ 


ಉತ್ಪಾದನೆಗೆ 
ವಾತಾವರಣವಿದ್ದು 
ಗಮನವಹಿಸುವುದು 
ಅವಶ್ಯಕತೆ ಇರುವುದರಿಂದ 
ಇಲ್ಲಿ ರೇಷ್ಮೆ ಅಭಿವೃದ್ಧಿಗಾಗಿ 
ರೇಷ್ಮೆ ಸಂಶೋಧನಾ ಕೇಂದ್ರ 
ಅಭಿವೃದ್ಧಿಗೊಳಿಸುವ ಬಗ್ಗೆ 
ಸರ್ಕಾರದ ಯೋಜನೆ 
ಇದೆಯೆ" ಇದ್ದಲ್ಲಿ ಯಾವಾಗ; 
ಇಲ್ಲದಿದ್ದರೆ ಕಾರಣವೇನು? 


ಫಲವತ್ತಾದ 
ಹೆಚ್ಚಿನ 


ಬೀದರ್‌ ಜಿಲ್ಲೆಯಲ್ಲಿ ರೇಷ್ಮೆ ಅಭಿವೃದ್ಧಿಗಾಗಿ ರೇಷ್ಮ 
ಸಂಶೋಧನಾ ಕೇಂದ್ರ ಪ್ರಾರಂಭಿಸುವ ಯೋಜನೆ ಸರ್ಕಾರದ 
ಮುಂದಿರುವುದಿಲ್ಲ. 
ಮುಂದುವರೆದು, ರಾಜ್ಯದಲ್ಲಿ ನಿರ್ದಿಷ್ಟ ಭೂ ಹವಾಮಾನ 
ವಲಯಗಳಲ್ಲಿ ತಾಂತ್ರಿಕತೆಗಳಿಗೆ ಸಂಬಂದಪಟ್ಟ ಸಮಸ್ಯೆಗಳನ್ನು 
ಪರಿಹರಿಸಲು ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು 
ಅಭಿವೃದ್ದಿ ಸಂಸ್ಥೆ ತಲಘಟ್ಟಪುರ, (55೦) ಬೆಂಗಳೂರಿನಲ್ಲಿ 
ಸಂಶೋಧನ ಕಾರ್ಯಗಳನ್ನು ನಿರ್ವಹಿಸುತ್ತಿರುವ ಜೊತೆಗೆ ಇದರ 
ಉಪಕೇಂದ್ರಗಳು ಬಿ.ಆರ್‌.ಹಿಲ್ಸ (ಚಾಮರಾಜನಗರ) /ತೀರ್ಥಹಳ್ಳಿ 
(ಮೇಲಿನಕುರವಳ್ಳಿ) / ಬಿಡದಿ / ಊಟಿಯಲ್ಲಿ ಸಂಶೋಧನಾ 
ಕಾರ್ಯಗಳನ್ನು ನಿರ್ವಹಿಸುತ್ತಿವೆ. N 
ಕೇಂದ್ರ. ರೇಷ್ಮೆ ಮಂಡಳಿಯ, ಕೇಂದ್ರ ರೇಷ್ಮೆ ಸಂಶೋಧನೆ |: 
ಮತ್ತು ತರಬೇತಿ ಸಂಸ್ಥೆ, (€5ಣ&7) ಮೈಸೂರು, ಕೇಂದ್ರಿಯ ರೇಷ್ಟೆ 
ತಾಂತ್ರಿಕ ಸಂಶೋದನಾ ಸಂಸ್ಥೆ, ಮಡಿವಾಳ (€$7ಣ), ಬೆಂಗಳೂರು 


ಹಾಗೂ ಇದರ ಸಂಶೋದನಾ ವಿಸರಣಾ ಕೇಂದ್ರಗಳು 
ಕೊಪ್ಪಳ /ಚಿತುದುರ್ಗ/ಚಾಮರಾಜನಗರ ಇಲ್ಲಿ ಸಂಶೋಧನಾ 
ಕಾರ್ಯಗಳನ್ನು ನಿರ್ವಹಿಸುತ್ತಿವೆ. 

ರೇಷ್ಮೆ ಬೀಜೋತ್ಪಾದನೆ ಹಾಗೂ ತಾಂತ್ರಿಕತೆ 
ಪ್ರಯೋಗಾಲಯ ($71, ಕೊಡತಿ, ಬೆಂಗಳೂರು ಸಂಸ್ಥೆಯಲ್ಲಿ 
ರೇಷ್ಮೆ  ಬಿಜೋತ್ಸದನೆ ಅಭಿವೃದ್ಧಿಗಾಗಿ 


ಸಂಶೋಧನಾ 


ಕಾರ್ಯವನ್ನು ಕೈಗೊಳ್ಳುತ್ತಿದೆ. 
- 2 


20 


yy L : ಈ ಸಂಸ್ಥೆಗಳು ಹೊರತರುವ ತಾಂತಿಕತೆಗಳನ್ನು ರಾಜ್ಯದ 
ಎಲ್ಲಾ ಜಿಲ್ಲೆಗಳಲ್ಲಿ ರೇಷ್ಮೆ ಇಲಾಖೆಯ ವಿಸ್ತರಣಾ ಸಿಬಂದಿಗಳು 
ವಿಸ್ತರಣಾ ಕಾರ್ಯಕ್ರಮಗಳನ್ನು ಹಾಗೂ ತಠಬೇತಿ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು : ಕೆ್ತಿತ್ರಮಟ್ಟಕ್ಕೆ 


ತಲುಪಿಸುತ್ತಿದ್ದಾರೆ. - 
ಸಂಖ್ಯ: ರೇಷ್ಮೆ 24 ರೇಕೃವಿ 2021 ; ಸ R 


(ಆರ್‌.ಶ೦ಕರ್‌): 
ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 


AS | 


